ತರಗತಿಯಲ್ಲಿ ಸಂವಿಧಾನದ ಪೀಠಿಕೆ 


ಅಸ್ಮಿತಾ ತಿವಾರಿ 


ನಮ್ಮೆಲ್ಲರ ಬದುಕಿಗೆ ಚೌಕಟ್ಟನಂತೆ ಇರುವ ನಮ್ಮ ದೇಶ ಭಾರತದ 
ಸಂವಿಧಾನವನ್ನು ಪೌರರಾದ ನಾವು. ಹಿರಿಕಿರಿಯರೆಲ್ಲರೂ 
ಅನುಸರಿಸಬೇಕು. ಅದರ ಆರಂಭದ ಕೆಲವು ಪದಗಳಕು- ನಾವು, 
ಭಾರತದ ಜನರು-ಪೌರತ್ವ ಗೌರವದ ನಿಟ್ಟನಲ್ಲ ಆಕವಾದ 
ಮಹತ್ವವನ್ನು ಹೊಂದಿವೆ. ಈ ದೇಶದ ಪೌರರಾದ ನಾವು 
ಸಂವಿಧಾನದ ದೃಷ್ಟಿಕೋನವನ್ನು ದೈನಂದಿನ ಬದುಕಿನಲ್ಲಿ 
ಪಾಅಸುತ್ತಾ ಬದುಕುತ್ತಿದ್ದೇವೆ ಎಂಬುದನ್ನು ಖಾತರಿಪಡಿಸಿ- 
ಕೊಳ್ಳಬೇಕು. ಇಡೀ ಸಂವಿಧಾನದ ಆಶಯದಂತಿರುವ ಪೀಠಿಕೆಯು 
ಅದಕ್ಕೆ ದಾರಿ ಮಾಡಿಕೊಡುತ್ತದೆ. ಅದು ಎಲ್ಲಾ ಭಾರತೀಯರ 
ಗುರುತರ ಹೇಳಕೆಯಾಗಿದೆ. 


ಒಂದು ಪುಟದಷ್ಟಿರುವ ಈ ವಾಕ್ಯವು. ಇಡೀ ಭಾರತದ ಎಲ್ಲಾ 
ಜನರನ್ನು ಮಾನವೀಯ ಮೌಲ್ಯಗಳ ಮೂಲಕ ಬೆಸೆಯುತ್ತದೆ. ಈ 
ಮೌಲ್ಯಗಳು ನಮ್ಮ ದೈನಂದಿನ ಬದುಕಿನ ಭಾಗವಾಗಿವೆಯಲ್ಲದೆ, ಈ 
ಮೌಲ್ಯಗಳ ಸುತ್ತ ನಮ್ಯ ಭಾವನೆಗಳೂ ರೂಪುಗೊಂಡಿವೆ. ಆದರೆ 
ನಮ್ಯ ಪಠ್ಯಪುಸ್ತಕದ ಮೊದಲ ಪುಟದಲ್ಲ ಮುದ್ರಿಸಲಾಗಿರುವ ಈ 
ಪೀಠಿಕೆಯನ್ನು ನಾವು ಎಷ್ಟು ಮಂದಿ ಓದಿದ್ದೇವೆ? 


ನಾವೆಲ್ಲರೂ ಅದು ಜೀವಂತವಾಗಿರುವಂತೆ ಮಾಡಬೇಕು ಹಾಗು 
ಯುವ ಪ್ರಜೆಗಳಾದ ವಿದ್ಯಾರ್ಥಿಗಳಗೆ ಅದು ಪ್ರತಿ ದಿನದ 
ಅನುಭವವಾಗುವ ರೀತಿಯಲ್ಲ ಅದನ್ನು ಬೆಸೆಯಬೇಕು. 
ಪ್ರತಿಯೊಬ್ಬರೂ ಪೌರರಾಗಿ ತಮ್ಮ ಪಾತ್ರವನ್ನು ಅರ್ಥೈಸಿಕೊಳ್ಳು- 
ವಂತಾಗಬೇಕು ಮತ್ತು ಅಧಿಕಾರಯುತವಾಗಿ ಮತ್ತು 
ಜವಾಬ್ದಾರಿಬುಂದ ನಡೆದುಕೊಳ್ಳಬೇಕು ಎಂಬುದು, 'ನಾವು- ಜನರ 


3, THe rrorie or ipa heving JU 
3 


salemely resived se cacittese leads isis $4 
SOVEREIGN SOCIALIST, SECULAR 
DEMOCRATIC, BEPUBLIC asd sw hoc Ww al 
eve 

WSTICE sacial ecssams sed pedal 

LIBERTY ef thought cepressen. belie! tanh and 


ROUALITY of status sed ol epponuesy. 
ands promot ameng Bem a | 
FRATERNITY ssserng the Sgeary ef Oe mired ual 


$e the usity snd miegrity ol the Nasties 

iN OUR CONSTITUENT ASSEMBLY ths reeety 
wath day ol November, 194%, do WHEREBY ADOPT, 
£WNACT AND GIVE TO ovuseives vis 1K 
CONSTITUTION | 


ಅಭಿಯಾನ'ದ (ದಿ ಪೀಪಲ್‌ ಅಭಿಯಾನ್‌) ಗುರಿಯಾಗಬೇಕು. 
ಕಿರಿದೋ, ಹಿರಿದೋ ಒಬ್ಣನ ಪ್ರಭಾವದ ಪ್ರಭೆಯೊಳಗೆ, ಪ್ರಜೆಗಳು 
ಭಾರತ ಸಂವಿಧಾನದ ಪೀರಠಿಕೆಯಲ್ಲ ಪ್ರತಿಷ್ಠಾಪಿಸಿರುವಂತೆ ನ್ಯಾಯ, 
ಸ್ವಾತಂತ್ಯ. ಸಮಾನತೆ, ಭ್ರಾತೃತ್ವ ಎಂಬ ಮಾನವೀಯ ಮೌಲ್ಯಗಳ 
ನೆಲೆಯಲ್ಲ ಕ್ರಿಯಾಶೀಲರಾಗುವುದು ಮುಖ್ಯ ಎಂಬುದು ನಮ್ಮ 


ವಿಶ್ವಾಸ. 


ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ 
(National Council of Educational Research and Training's 
(NCERT's)ಯ ಒಂಬತ್ತನೇ ತರಗತಿಯ ಸಾಮಾಜಕ ಮತ್ತು 
ರಾಜಕೀಯ ಜೀವನ ಎಂಬ ಪಠ್ಯಪುಸ್ತಕವು ಭಾರತ ಸಂವಿಧಾನದ 
ಮೀರಠಿಕೆಯ ಬಗ್ಗೆ ವಿವರವಾಗಿ ಹೇಳುತ್ತದೆ. ಇದಲ್ಲದೆ, ಕಳೆದ ಕೆಲವು 
ವರ್ಷಗಳ೦ದ, ಭಾರತದ ವಿವಿಧ ಭಾಗಗಳಲ್ಲನ ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳ ಜೊತೆಗೆನಮ್ಮ ಕೆಲಸಗಳಂದಾಗಿ, ಅವರೊಂದಿಗೆ 
ಪೀಠಿಕೆಯ ಬಗ್ದೆ ಚರ್ಚಿಸಲು ಅವಕಾಶ ಸಿಕ್ಕಿದೆ ಹಾಗು ಆ ಒಂದು 
ಪುಟದ ದಾಖಲೆಯನ್ನು ಜನಸಾಮಾನ್ಯರ ದೃಷ್ಟಿಯಿಂದ ನೋಡುವ 
ಮತ್ತು ನಮ್ಮ ನಿತ್ಯದ ಬದುಕಿನಲ್ಲ ಆ ಮೌಲ್ಯಗಳನ್ನು ಬೆಸೆಯುವ 
ಅವಕಾಶವೂ ನಮಗೆಲ್ಲರಿಗೂ ಸಿಕ್ಕದೆ. 


ರೀತಿ ಮತ್ತು ವಿಧಾನ 


2೭೦1೨ರಲ್ತ್ಲ. -7೦ರಲ್ಪ್ಲನ ಸಂವಿಧಾನ - (Constitution at 70) 
ಎಂಬ, ಮೂರು ತಿಂಗಳ ಪ್ರಚಾರವನ್ನು ದೆಹಅಲಯ ಶಿಕ್ಷಣ 
ನಿರ್ದೇಶನಾಲಯದ ಸಹಯೋಗದೊಂದಿಗೆ ಆಯೋಜಸಲಾಗಿತ್ತು. 
ಅದರಿಂದ, ದೆಹಅಲಯ ಎಲ್ಲಾ 120೦೦ ಸರ್ಕಾರಿ ಶಾಲೆಗಳ ಶಿಕ್ಷಕರು 
ಮತ್ತು 6, ೨ ಮತ್ತು 1ನೇ ತರಗತಿಯ ಒಂದು ಲಕ್ಷಕ್ಕೂ ಅಧಿಕ 
ವಿದ್ಯಾರ್ಥಿಗಳೊಂದಿಗೆ ಬೆರೆಯುವ ಅವಕಾಶ ಸಿಕ್ಕಿತು. ಸಂವಿಧಾನದ 
ಪೀಠಿಕೆಯ ಬಗ್ಗೆ ಜಾಗೃತಿ ಮೂಡಿಸಿ, ಪ್ರಜ್ಞಾವಂತರನ್ನಾಗಿಸುವುದು 
ನಮ್ಮ ಗುರಿಯಾಗಿತ್ತು. ಆ ಮೂಲಕ, ವಿದ್ಯಾರ್ಥಿಗಳು ಸ್ವಾತಂತ್ರ್ಯ, 
ಸಮಾನತೆ ಮತ್ತು ಭ್ರಾತೃತ್ವ ಎ೦ಬ ಮಾನವೀಯ ಮೌಲ್ಯಗಳನ್ನು 
ತಮ್ಮ ದೈನಂದಿನ ಬದುಕಿನಲ್ಲ ಅಳವಡಿಸಿಕೊಳ್ಳುವಂತೆ 
ಮಾಡುವುದೇ ಕಾರ್ಯಕ್ರಮದ ಉದ್ದೇಶವಾಗಿತ್ತು. 


ವಾಸ್ತವವಾಗಿ, 8ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು 
ತಮಗೆ ನೀಡಲಾಗಿರುವ ಸಾಮಾಜಕ ಮತ್ತು ರಾಜಕೀಯ ಜೀವನ 
ಎಂಬ ಪಠ್ಯಕ್ರಮವು: "ಉದಾಸೀನ ಉಂಟು ಮಾಡುತ್ತಿದೆ 

'ಪಸ್ನುತವಾಗಿಲ್ಲ'. 'ವಾಸ್ತವವಾಗಿಲ್ಲ - ಎಂಬ ಭಾವನೆ ಹೊಂದಿದ್ದರ 
ಪರಿಣಾಮವಾಗಿ ಸಂವಿಧಾನ ಪೀಠಿಕೆಯ ಬಗ್ಗೆ ಚರ್ಚಿಸುವ ಅಗತ್ಯ 
ತಲೆದೋರಿತು. ಈ ಪ್ರತಿಕ್ರಿಯೆಯು, ಕಲಕೆ ಮತ್ತು ಬೋಧನೆಯ 
ಪಠ್ಯಗಳು ನಿತ್ಯ ಜೀವನದ ಅನುಭವಕ್ಕೆ ಹತ್ತಿರವಾಗಿರಬೇಕಾದುದು 
ಅವಶ್ಯ ಎಂಬ ಸೂಚನೆ ನೀಡುವಂತಿತ್ತು. ಜೀವಂತ ನಿದರ್ಶನಗಳು 
ವ್ಯಕ್ತಿಯ ಏಳಗೆ ಮತ್ತು ಬೆಳವಣಿಗೆಯಲ್ಲ ಪ್ರಮುಖ ಪಾತ್ರ ವಹಿಸುತ್ತವೆ 
ಅಲ್ಲದೆ ಕಲಕೆಯ ಮೂಲದಡದೊಂದಿಗೆ ಹಿತವಾದ ಸಂಬಂಧ 
ಏರ್ಪಡಿಸುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ವರ್ತನೆಗಳ ಮೇಲಅನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


56 


ಪ್ರತಿಫಲನವನ್ನು ನೋಡಿ ಕಅಯುವುದು ಕಲಅಕೆಯ ಶ್ರೀಮಂತ 
ಅನುಭವಗಳಗೆ ದಾರಿ ಮಾಡಿಕೊಡುತ್ತದೆ. ಈ ಅಭಿಯಾನದ 
ಅಂಗವಾಗಿ, ಯುವ ಪ್ರಜೆಗಳ ಮೇಲೆ ಪ್ರಭಾವ ಜೀರುವ ವ್ಯಕ್ತಿಗಳ, 
ಅಂದರೆ, ಸ್ನೇಹಿತರು, ಕುಟುಂಬ ಮತ್ತು ನೆರೆಹೊರೆಯಿಂದ 
ಉದಾಹರಣೆಗಳನ್ನು ಕೈಗೆತ್ತಿಕೊಳ್ಳಲಾಯಿತು. ತಮ್ಮ ನಿತ್ಯ 
ಜೀವನದಲ್ಪ ಸಾಂವಿಧಾನಿಕ ಮೌಲ್ಯಗಳನ್ನು ಕರಗತ ಮಾಡಿಕೊಂಡು 
ಪಾಲಅಸುವಂತೆ ಮಾಡುವ ಮೂಲಕ ಅವರನ್ನು ಸಮರ್ಥ 
ನಾಗರಿಕರನ್ನಾಗಿ ಮಾಡುವುದೇ ಈ ಅಭಿಯಾನದ 


ಉದ್ದೇಶವಾಗಿತ್ತು. 


ಶೇ ಯೋಜನೆಯಂತೆ, ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಗೆ 
ತಿಂಗಳುಗಳ ಕಾಲ ಬೋಧನೆ ಮತ್ತು ಕಅಕೆಯ ವಿಷಯಗಳನ್ನು 
ಅಭವೃದ್ಧಿಪಡಿಸಲಾಯುತು. ಇದರಲ್ಪ ಶಿಕ್ಷಕರಿಗೆ ಪಠ್ಯ ಮತ್ತು ಶ್ರವಣ 
(ಆಡಿಯೊ) ಸಾಮದ್ರಿಗಳು, ವಿದ್ಯಾರ್ಥಿಗಳಗೆ ಪಠ್ಯ ಸಾಮದ್ರಿಗಳೂ 
ಒಳಗೊಂಡಿದ್ದವು. ಪ್ರತಿ ತಿಂಗಳ ಕೊನೆಯಲ್ಲ ಶಾಲೆಗಳು 'ಸಂವಿಧಾನ 
ಮೇಳ'ಗಳನ್ನು (Constitution Fests) ಆಯೋಜನಿ, ಸಾಮೂಹಿಕ 
/ ಪಹಯೋಗದ ಕಅಕೆಯನ್ನು ಉತ್ತೇಜಸುವ ಗುರಿಯೊಂದಿಗೆ 
ಅಂಗತ್ತ ಮತ್ತು ವರ್ಗ ಭೇದಕ್ಕೆ ಸಂಬಂಧಿಸಿದ ಬದಿ ನಾಟಕಗಳು, 
ವಿಚಾರ ಗೋಷ್ಠಿಗಳು ಮತ್ತು ಚರ್ಚೆಗಳನ್ನು ಹಮ್ಮಿಕೊಳ್ಳಲಾಯುತು. 
ತೊಡಗಿಸಿಕೊಳ್ಳುವುದು. ಅನುಭವಜನ್ಯ, ಪ್ರತಿಘಲನಾತ್ಮಕ, 
ಚಿಂತನೆಗೆ ಪ್ರೇರೇಪಿಸುವಂತಹ ಬಹುಭಾಷಾ ಮಾಹಿತಿಗಳನ್ನು 
ಇದಕಾಗಿ ಸಿದ್ಧಪಡಿಸಲಾಯುತು. ಸಾಂವಿಧಾನಿಕ ಮೌಲ್ಯಗಳನ್ನು 
ವಿಸೃತವಾಗಿ ಪ್ರಸಾರ ಮಾಡುವ ಉದ್ದೇಶದಿಂದ ಅವುಗಳನ್ನು ಸಣ್ಣ 
ಸಣ್ಣಗೋಷ್ಠಿಗಳಾಗಿ ವಿಂಣಡಿಸಲಾಯುತು. 


ಶಿಕ್ಷಕರು ಪ್ರತಿ ತಿಂಗಳೂ ಪ್ರತಿ ಮೌಲ್ಯಕ್ಸೂ ಸಂಬಂಧಿಸಿದ ವಿಷಯ/ 
ಪರಿವಿಡಿಗಳನ್ನು ಪಡೆಯುತ್ತಿದ್ದರು. ಇವು ಆಡಿಯೊ ಸಂಬಂಧಿ 
ವಿಷಯ/ಪರಿವಿಡಿಗಳು ಪಾಡ್‌ಕಾಸ್ಟ್‌ಗಳಾಗಿರುತ್ತಿದ್ದವು. ಜೊತೆಗೆ 
ಸಾಂವಿಧಾನಿಕ ಮೌಲ್ಯಗಳನ್ನು ವಿವರಿಸುವ ದೈನಂದಿನ 
ಅನುಭವಗಳ ವಿವರಣೆಗಳನ್ನೂ ಒಳಗೊಂಡಿರುತ್ತಿದ್ದವು. ಪಠ್ಯ 
ಸಾಮರದ್ರಿಗಳು ಪಾಠ ಯೋಜನೆಗಳು ಮತ್ತು ಶಿಕ್ಷಕಸ್ನೇಹಿ 


ಹಾಳೆಗಳನ್ನು (Teacher Companion Sheets-TCS) 
ಒಳಗೊಂಡಿರುತ್ತಿದ್ದವು. ಈ ಟಸಿಎಸ್‌ಗಳಲ್ಲ ಒಂದು ಮೌಲ್ಯವನ್ನು 
ಆಳವಾಗಿ ಅರ್ಥೈಸಿಕೊಳ್ಳಲು ಮತ್ತು ತರಗತಿಯಲ್ಲ 
ಚಟುವಟಕೆಗಳನ್ನು ಕೈಗೊಳ್ಳಲು ಬೇಕಾದ ಮಾರ್ಗಸೂಚಿಗಳುಳ್ಳ 
ಪರಿಕಲ್ಪನೆಯ ನಕಾಶೆ ಇರುತ್ತಿತ್ತು. 


ಮೌಲ್ಯಗಳ ದಿನಚರಿ ಮತ್ತು ಆಟೋಟ ಪುಸ್ತಿಕೆ 


ಮೌಲ್ಯಗಳ ದಿನಚರಿಯಲ್ಲ ವೈಯಕ್ತಿಕ ಪರಿಪೀಲನೆ/ಪರಿಶೋಧನಾ 
ಸಮೀಕ್ಷೆಗಾಗಿ ಕೆಲವು ಪ್ರಶ್ನೆಗಳು ಇದ್ದವು. ಪ್ರತಿಫಲನಾತ್ಮ್ಕಕ ಪ್ರಶ್ನೆಗಳು 
ವಿದ್ಯಾರ್ಥಿಗಳ ಆಪ್ತ ವಲಯದೊಳಗಿನ ಮಾತುಕತೆ ಮತ್ತು 
ಅನುಭವಗಳ ಆಧಾರದಲ್ಪ ಪ್ರತಿ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳುವ 
ನಿಟ್ಟನಲ್ಲ ಚಿಂತನಾ ಪ್ರಕ್ರಿಯೆಯನ್ನು ಉದ್ದೀಪನಗೊಳಸುವಂತಿದ್ದವು. 
ಈ ಮೌಲ್ಯಗಳನ್ನು ಅಳವಡಿಸಿಕೊಂಡು ಅನುಸರಿಸಬಹುದಾದ ಒಬ್ಬ 
ಸದಸ್ಯನನ್ನು ವಿದ್ಯಾರ್ಥಿಗಳು ತಮ್ಮ ಆಪ್ತವಲಯದಿಂದ 
ಆರಿಸುತ್ತಿದ್ದರು. 


ಮೌಲ್ಯಗಳ ದಿನಚರಿ ಪುಸ್ತಕಗಳಗೆ ಪೂರಕವಾಗಿ ಆಟೋಟ 
ಪುಸ್ಪಿಕೆಗಳು ಇರುತ್ತಿದ್ದವು. ಇವುಗಳು ಕ್ರಿಯಾತ್ಕಕವಾಗಿದ್ದವು. ಅಲ್ಲದೆ 
ಸೂಚಿತ ಮೌಲ್ಯಗಳ ಬಗ್ಗೆ ಕಾರ್ಯರೂಪಕ್ಕೆ ತರಬಹುದಾದ 
ಚಟುವಟಕೆಗಳನ್ನು ಒಳಗೊಂಡಿರುತ್ತಿದ್ದವು. ಇದರಿಂದಾಗಿ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ವಿದ್ಯಾರ್ಥಿಗಳು ತಮ್ಯ ಹ್ಟಯಂ ಪರಿಶೋಧನೆಗೆ ಮತ್ತು ಮಾಡಿ 
ಕಅಯುವ ಪ್ರಯೋಗಕ್ಕೆ ಒಡ್ಡಿಕೊಳ್ಳಲು ಪ್ರೇರೇಪಣೆ ಸಿಕ್ಕಿತು. 
ವಿದ್ಯಾರ್ಥಿಗಳು ಪ್ರತಿ ತಿಂಗಳೂ ಒಂದೊಂದು ಮೌಲ್ಯಕ್ಕೆ 
ಸೂಕ್ತವೆನಿಸುವ ಅನುಭವಿಸಿ ಅರ್ಥೈಸಿಕೊಳ್ಳಲು ನಾಲ್ದು 
ಆಯ್ದೆಗಳನ್ನು ಮಾಡಿಕೊಳ್ಳಬಹುದಾಗಿತ್ತು. 


ಎರಿಕ್‌ ಎರಿಕ್ಸನ್‌ ಅವರ ಮನೋವ್ಯೆಜ್ಞಾನಿಕ ಸಿದ್ದಾಂತದ (Erik 


Erikson's Theory of Psychological Development) ಪ್ರಕಾರ, 
ಹದಿಹರೆಯದ ಹಂತದಲ್ಪ್ಲ, ಹದಿಹರೆಯದವರು ಸಾಮಾಜಕ ಮತ್ತು 
ಸಾಂಸ್ಕೃತಿಕ ಗುಂಪುಗಳಲ್ಲ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು 
ಆರಂಭಸುವ ಕಾರಣ ಅಸ್ಕಿತೆಯ ಪಜ್ಞೆ ವಿಕಸನಗೊಳ್ಳುತ್ತದೆ. ಎರಿಕ್ಟನ್‌ 
ಇದನ್ನು ಸಂಧಿಕಾಲವೆಂದು ವಿಷಮ ಸ್ಥಿತಿ ಅಲ್ಲವೆಂದು ಮತ್ತು ಅದು 
ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದೂ ಹೇಳದ್ದಾರೆ. 
ಆದರೆ ಈ ಬದಲಾವಣೆಯು ವ್ಯಕ್ತಿಯು ಸಾಮಾಜಕ ಮತ್ತು 
ಸಾಂಸ್ಕೃತಿಕ ವಾತಾವರಣಕ್ಷೆ ಹೇಗೆ ತೆರೆದುಕೊಂಡಿದ್ದಾರೆ 
ಎಂಬುದನ್ನು ಅವಲಂಜಸಿರುತ್ತದೆ. ಇಂತಹ ಶಾರೀರಿಕ ಮತ್ತು 
ಜ್ಞಾನದ ಬೆಳವಣಿಗೆಯ ಹಂತದಲ್ಲ. ಸಮಾನತೆ. ಸ್ವಾತಂತ್ಯ ಮತ್ತು 
ಭ್ರಾತೃತ್ವದ ಮೌಲ್ಯಗಳ ಕುರಿತಾದ ಅರಿವು ವ್ಯಕ್ತಿಯ ಬೆಳವಣಿಗೆಗೆ 
ಮಾರ್ಗದರ್ಶನ ನೀಡುತ್ತದೆ. 


ಈ ಅಭಿಯಾನದಲ್ಲ ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಮಾತುಕತೆ 
ಹಾಗು ಅನುಭವ ಹಂಚಿಕೆಯ ಸಂಚಿಕೆ ವೇಲೆ, ಮೌಲ್ಯಗಳ ಕುರಿತ, 
ಅವರ ವಿಸ್ಮಯಕಾರಿ ಅನುಭವಗಳನ್ನು ಹೇಆಕೊಂಡರು. ಈ 
ಸಂಚಿಕೆಗಳನ್ನು ನಾನು ಮೂರು ವಿಷಯಗಳಾಗಿ ವರ್ಗೀಕರಿಸಿ- 
ಕೊಂಡೆ. 


- ಸ್ಥಾತಂತ್ಯ್ಯದ ಶಕ್ತಿ 
- ಸನ್ನಡತೆಯ ಪ್ರಜ್ಞೆ 
- ದುರ್ನಡತೆಯ ಪ್ರಜ್ಞೆ 


ಇವು. ವಿದ್ಯಾರ್ಥಿಗಳಗೆ ಸಂವಿಧಾನದ ಪೀಠಿಕೆಯು ಪರಿಣಾಮಕಾರಿ 
ಜಬೋಧನೆಯಾಗಿರುವುದರ ಸಾಮರ್ಥ್ಯವನ್ನು ಅಂಬಸುತ್ತವೆ ಹಾಗು 
ಮೌಲ್ಯಗಳ ಬಗೆಗಿನ ಅವರ ಅನುಭವಗಳನ್ನು ಮುನ್ನೆಲೆಗೆ ತರಲು. 
ತಮ್ಮ ನಿತ್ಯ ಜೀವನದೊಂದಿಗೆ ಬೆಸೆಯಲು ನೆರವಾಗಿರುವುದನ್ನು 
ತೋರಿಸುತ್ತವೆ. ಠ ನಿಟ್ಟನಲ್ಲ ಕೆಲವು ಪ್ರತಿಕ್ರಿಯೆಗಳು ಹೀಗಿದ್ದವು: 


ಸ್ವಾತಂತ್ರ್ಯದ ಶಕ್ತಿ 


ಮತದಾನ ಶಕ್ತಿಯು ಒಬ್ಬ ವ್ಯಕ್ತಿಗೆ ತನ್ನದೇ ಸರ್ಕಾರವನ್ನು ಆರಿಸುವ 


ಸ್ಥಾತಂತ್ರ್ಯ ಮತ್ತು ಬಡುಗಡೆಯ (freedom and liberty) 
ಫಲಶ್ರುತಿ. ನಾನು ಆಯ್ದೆಯ ಸ್ವಾತಂತ್ಯದ ಕುರಿತು ಕಅತಿದ್ದೇನೆ. 


ನನ್ನ ಹೆತ್ತವರು ನನಗೆ ಬೇಕಾದ್ದನ್ನು ಓದುವ ಸ್ಥಾತಂತ್ಯ್ಯವನ್ನು ನನಗೆ 
ಕೊಟ್ಟಿದ್ದಾರೆ. ಯಾವುದನ್ನು ಆರಿಸಿಕೊಳ್ಳಬೇಕು ಎಂದು ನಿರ್ದೇಶನ 
ಕೊಡುವುದಕ್ಕಿಂತ ಶಿಕ್ಷಣವೇ ಮುಖ್ಯ. 


ಇತೀಚೆಗೆ ನಾನು ನನ್ನು ಸ್ನೇಹಿತರು ಹುಟ್ಟುಹಬ್ಬ ಆಚರಿಸಿಕೊಳ್ಳಲು 
ಒಂದು ಹೋಟೆಲ್‌ಗೆ ಹೋಗಿದ್ದೆವು. ಅದು ಸ್ಟಲ್ಪ ದುಬಾರಿಯಾದರೂ 
ಯಾರಿಗೂ ನಾವು ಅಲ್ಲಗೆ ಹೋಗಬಾರದಿತ್ತು ಎಂದು ಅನಿಸಲಲ್ಲ. 
ನಾವೇಕೆ ಅಲ್ಲಗೆ ಹೋಗಿದ್ದೇವೆಂದು ಯಾರೂ ನಮ್ಮನ್ನು 
ಪ್ರಪ್ನಿಸಅಲ್ಲ. ನಾವು ಖುಷಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಅಲ್ಲ 
ಆಚರಿಸಿದೆವು. 


ಸನ್ನಡತೆ ಬಗೆ ಪ್ರಜ್ಞಾವಂತರಾಗಿರುವುದು - ನಾನು ಯಾರದೇ 
ಕೆಲಸದ ಬಣ್ಣೆ ಕಟ್ಟುಪಾಡು ವಿಧಿಸುವುದಿಲ್ಲ ಯಾಕೆಂದರೆ, 
ಬೇರೆಯವರ ಸ್ವಾತಂತ್ರ್ಯಕ್ಷೆ ಅಡ್ಡಿಪಡಿಸುವ ಹಕ್ಕು ನಮಗಿಲ್ಲ. 
ನಾವೆಲ್ಲರೂ ಪ್ಪತಂತ್ರರು. 


ದುರ್ನಡತೆಯ ಬಗ್ಗೆ ಪ್ರಜ್ಞಾವಂತರಾಗಿರುವುದು - ಹೌದು, ನಾನು 
ಮೊದಲು ಬೇರೆಯವರ ಸ್ಥಾತಂತ್ರ್ಯಕ್ಕೆ ಕಟ್ಟುಪಾಡು ಹಾಕಿದ್ದೇನೆ 
ಅದಕ್ಕೆ ಬುಷಿಪಡುತ್ತಿದ್ದೆ. ಆದರೆ ಈಗ ಹಾಗೆ ಮಾಡುವುದಿಲ್ಲ. ಏಕೆಂದರೆ 
ಬೇರೆಯವರಿಗೆ ಕೆಟ್ಟುಪಾಡು ವಿಧಿಸುವ ಹಕ್ಕು ನನಗಿಲ್ಲ 


ಒಂದು ವೇಳೆ ಯಾರಾದರೂ ಪರಿಶಿಷ್ಟ ಜಾತಿ (ಎಸ್‌.ಸಿ) ಅಥವಾ 
ಸಾಮಾನ್ಯ ಪಂಗಡದವರು ಇದ್ದರೆ, ಅವರು ತಮ್ಮದೇ 
ಗುಂಪಿನವರೊಂದಿಗೆ ಸ್ನೇಹ ಮಾಡಿಕೊಳ್ಳಬಾರದು. ಅವರು ಇತರ 
ಪಂಗಡದವರೊಂದಿಗೆ ಕೂಡಾ ಬೆರೆಯಬೇಕು. 


ಇಂತಹ ಅನುಭವಗಳ ನೆಲೆಗಲ್ಟನಲ್ಲ ಯುವ ಜನರನ್ನು ಕ್ರಿಯಾಶೀಲ 
ನಾಗರಿಕರನ್ನಾಗಿ ರೂಪಿಸಲು ಇನ್ನಷ್ಟು ಇಂತಹ ಅನುಭವಗಳನ್ನು 
ಕಟ್ಟಿಕೊಡಲು ನಮಗೆ ಪ್ರೇರಣೆ ಸಿಕ್ಕದೆ. ಅವರು ತಮ್ಮ ಸಾಮಾಜಕ 
ಮತ್ತು ರಾಜಕೀಯ ಜೀವನ ಪಠ್ಯಕ್ರಮದ ಪರಿಕಲ್ಲನೆಯ ಜೊತೆಗೆ 
ಹ್ಟಯಂ ಪ್ರತಿಫಲನ, ಕುಟುಂಬ ಮತ್ತು ನೆರೆಹೊರೆಯವರೊಂದಿಗೆ 
ಮಾತನಾಡುತ್ತಾ, ಮಾನವೀಂಯ ಮತ್ತು ಸಾಂವಿಧಾನಿಕ 
ಮೌಲ್ಯಗಳನ್ನು ಜೀವಂತವಾಗಿರಿಸುವ ಕೆಲಸದಲ್ಲ ತೊಡಗಿಸಿ- 
ಕೊಂಡಿದ್ದಾರೆ. ಅವರು ಸಂವಿಧಾನ ಮತ್ತು ಅದರ ಪೀಠಿಕೆಯು 
ತಮಗೆ ದೂರದ್ದೆಂದು ಭಾವಿಸಿಲ್ಲ. ಅಭಿಯಾನದ ವೇಳೆ ಅವರಿಗೆ 
ಒದಗಿಸಲಾದ ಪೂರಕ ಸಾಮರ್ರಿಗಳು ಅವರಿಗೆ ಮೌಲ್ಯಗಳನ್ನು 
ಅರ್ಥೈಸಿಕೊಳ್ಳಲು ಸಹಕಾರಿಯಾದವು. ತಮ್ಮ ಪಠ್ಯಪುಸ್ತಕದಲ್ಲ 
ಮುದ್ರಿಸಲಾಗಿರುವ ಪೀಠಿಕೆಯು ಯಾವುದೋ ದೂರದ ತತ್ವವಲ್ಲ 
ಬದಲಗೆ ಅವು ದೈನಂದಿನ ಜೀವನದಲ್ಲ ಎದುರಿಸುವ ಸನ್ನಿವೇಶಗಳು 
ಎಂಬುದು ಅರಿವಾಲಯುತು. 


ಇತರ ಪ್ರಯೋಜನಗಳು 


ಈೇ ಅಭಿಯಾನವು, ಸಾಮಾಜಕ ಮತ್ತು ರಾಜಕೀಯ ಜೀವನ 
ಪಠ್ಯಕ್ರಮದ ವಿಷಯವನ್ನು ಕಲಸಲು ಇನ್ನೊಂದು ವಿಧಾನವಾದೀತು 
ಎಂಬುದಕ್ಕೆ ಸಾಕ್ಷಿಯಾಯುತು. ಅಲ್ಲದೆ, ಈ ಆಂದೋಲನವನ್ನು 
ಒಂದು ವಿಧಾನವನ್ನಾಗಿ ಬಕಸುವುದಾದರೆ, ಶಿಕ್ಷಕರು ಅಥವಾ 
ಸುಗಮಕಾರರು ಸಂವಿಧಾನದ ದೃಷ್ಟಿಕೋನದಿಂದ ಹೆಚ್ಚು ಹೆಚ್ಚು 
ತೊಡಗಿಸಿಕೊಳ್ಳಬೇಕಾಗುತ್ತದೆ. ಅದರಿಂದ ನಮ್ಮ ತರಗತಿಗಳಲ್ಲ 
ಅಂತಹ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾದೀತು. 
ನಮ್ಮ ಸಂವಿಧಾನದ ಪೀಠಿಕೆಯಲ್ಲನ ಮೌಲ್ಯಗಳು ಪೌರತ್ವದ 
ಹೃದಯವಾಗಿವೆ. ಇಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿ 2೨೦೭೨೦ 
ಹೇಳುವಂತೆ; ಪೀಠಿಕೆಯಲ್ಲರುವ ಮೌಲ್ಯಗಳು. 'ಐಡೀ ಶಿಕ್ಷಣ 
ವ್ಯವಸ್ಥೆಯ ಮತ್ತು ಅದರಲ್ಲನ ಪ್ರತಿಯೊಂದು ಸಂಸ್ಥೆಗೂ 
ಮಾರ್ಗದರ್ಶನ ನೀಡುವ ಮೂಲಭೂತ ತತ್ವಗಳಾಗಿವೆ. 


ಈ ನೆಲೆಯಲ್ಲ ನೋಡುವಾಗ, ನಾವು ನಮ್ಮ ತರಗತಿಗಕಲ್ಪ 
ಸಂವಿಧಾನದ ಪೀಠಿಕೆಯನ್ನು ಓದಿ, ಕಲತು, ಕಂಠಪಾಠ ಮಾಡಿ, 
ಸಂವಾದಾತ್ಕಕ ಮತ್ತು ಪ್ರಯೋಗಾತ್ಮಕ ವಿಧಾನಗಳ ಮೂಲಕ 
ಹೊರತೆಗೆಯುವುದು ಬಹಳ ಮಹತ್ವದ್ದಾಗಿದೆ. ಇದನ್ನು ನಮ್ಮ 
ಸುತ್ತಮುತ್ತಅನವರ ಜೊತೆಗೆ ಕ್ರಿಯಾಶೀಲವಾಗಿ ಬೆರೆತು ವಿಭನ್ನು 
ರೂಪಗಕಲ್ಪ್ಲ ಯುವ ನಾಗರಿಕರಿಗೆ ಅನುಭವದ ಮೂಲಕ ಪೀಠಿಕೆ 
ಮತ್ತು ಅದರ ಮೌಲ್ಯಗಳನ್ನು ಸಜೀವವಾಗಿರಿಸಿಕೊಳ್ಳಲು 
ಸಹಕರಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


57 


58 


ಪರಾಮರ್ಶನ: 


A short film on the campaign - Constitution at 70 campaign: https://youtu.be/jXxQYZ9KayA 
Find more resource materials here: https://www.wethepeople.000/resource-center 


ಅಸ್ಮಿತಾ ತಿವಾರಿ "ವೀ, ದಿ ಪೀಪಲ್‌ ಅಭಯಾನ್‌ ದಲ ಕಾರ್ಯಕ್ರಮ ವ್ಯವಸ್ಥಾಪಕಿಯಾಗಿದ್ದಾರೆ. ಕಳೆದ ಮೂರು 
ವರ್ಷಗಳಂದ ಅಭವೃದ್ಧಿ ವಿಭಾಗದಲ್ಲ ತೊಡಗಿಸಿಕೊಂಡಿದ್ದಾರೆ. GT ರಾಜ್ಯಶಾಸ್ತದಲ್ಲ ಸ ಸ್ಟಾ ತಕೋತ್ಸರ ಪದವಿ ಮತ್ತು 
ಎಂ.ಎಡ್‌ ಪದವಿ ಪಡೆದಿದ್ದಾರೆ. ಡಬ್ಯ್ಯೂಟಿಪಿಎಯಲ್ಲ ಆನಕು ವಿವಿಧ ಸ್ತರಗಳನ್ನು ತಲುಪಬಲ್ಲ ಸಂದರ್ಭೋಚಿತ, 
ಪ್ರತಿಫಲನಾತೃಕ ಮತ್ತು ಸ ಸಹಭಾಗಿತ್ವದ ಪಠ್ಯಗಳನ್ನು ಅಭವೃದ್ಧಿಪಡಿಸುವುದು ಹಾಗು pS ಪರಿಣಾಮ ಗಮನಿಸುವ 
ಹೊಣಿಗಾರಿಕೆ ಹೊಂದಿದ್ದಾರೆ. ಅವರ ಸಂಪಕಕ್ಕೆ: asmyta.tiwari@wethepeople.com 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


